ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 25-03-2021 ಪ್ರಶ್ನೆ ಸಂಖ್ಯೆ: 1832(2099) 
ಸದಸ್ಯರ ಹೆಸರು ಮತ್ತು ಕ್ಲೇತು: ಶ್ರೀ ನಿರಾಣಿ ಹಣಮಂತ್‌ ರುದ್ರಪ್ಪ (ಪದವೀಧರರ ಕ್ಷೇತ) 


ಉತ್ತರ ನೀಡಬೇಕಾದ ದಿನಾಂಕ: 25-03-2021 
ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತಿಗಳು 
ವಿಷಯ: ಸಕ್ಕರೆ ಕಾರ್ಬಾನೆಗಳಿ೦ದ ವಿದ್ಯುತ್‌ ಖರೀದಿಸುವಾಗ ನಿಗದಿಪಡಿಸುವ ದರದ ಕುರಿತು 


(ಅ) ರಾಜ್ಯದಲ್ಲಿರುವ ಸಕ್ಕರೆ ಕಾರ್ಬಾನೆಗಳಿಂ೦ದ ವಿದ್ಯುತ್‌ ಖರೀದಿಸುವಾಗ "ಕರ್ನಾಟಕ 
ಇಲೆಕ್ಟಿಸಿಟಿ ರೆಗ್ಯುಲೇಟರಿ ಕಮೀಷನ್‌" (K£ಣ೦)ಯು ಯಾವ ಆಧಾರದ ಮೇಲೆ ಮತ್ತು ಯಾವ 
ಮಾನದಂಡಗಳನ್ನು ಅನುಸರಿಸಿ, ವಿದ್ಯುತ್‌ ಖರೀದಿಯ ದರವನ್ನು ನಿಗದಿಪಡಿಸಲಾಗುತ್ತದೆ; 


(ಆ) ಪವನ ವಿದ್ಯುತ್‌ ಸ್ಥಾವರ ಮತ್ತು ಸೌರ ವಿದ್ಯುತ್‌ ಸ್ಮ್ಥಾವರಗಳಿಂ೦ದ ಖರೀದಿಸುವ ವಿದ್ಯುತ್ತಿಗೆ 
ಯಾವ ಮಾನದಂಡಗಳನ್ನು ಅನುಸರಿಸಿ ಪ್ರತಿ ಯೂನಿಟ್‌ಗೆ ದರವನ್ನು 
ನಿಗದಿಪಡಿಸಲಾಗುತ್ತಿದೆ ; ಮತ್ತು ಪ್ರತಿ ಯೂನಿಟ್‌ಗೆ ವಿದ್ಯುತ್‌ ದರವೆಷ್ಟು ; (ಸಂಪೂರ್ಣ 
ಮಾಹಿತಿ ನೀಡುವುದು) 


(ಇ) ಸಕ್ಕರೆ ಕಾರ್ಬಾನೆಗಳಿ೦ದ ವಿದ್ಯುತ್‌ ಖರೀದಿಸುವಾಗ "ವಿದ್ಯುತ್‌ ಖರೀದಿ ಒಪ್ಪಂದ" (PPA- 
Power Purchase Agreement) ಮಾಡಿಕೊಳ್ಳುವಾಗ ಯಾವ ನಿಯಮಗಳನ್ನು 
ಅನುಸರಿಸಲಾಗುತ್ತದೆ; ಮತ್ತು ಎಷ್ಟು ವರ್ಷಗಳಿಗೆ ಒಪ್ಪಂದ ಮಾಡಿಕೊಳ್ಳಲಾಗುವುದು; 


(ಈ) ದೀರ್ಪಾವಧಿ ಮತ್ತು ಮಧ್ಯಮಾವಧಿ ಒಪ್ಪಂದಗಳಲ್ಲಿ "ವಿದ್ಯುತ್‌ ದರ" ವನ್ನು 
ಹಏಕರೂಪದಲ್ಲಿ ನಿಗದಿಪಡಿಸಲಾಗಿದೆಯೇ ; ಅಥವಾ ವಿದ್ಯುತ್‌ ದರಗಳಲ್ಲಿ ವ್ಯತ್ಯಾಸವಿದೆಯೇ; 
ವ್ಯತ್ಯಾಸವಿದ್ದಲ್ಲಿ ಅದಕ್ಕೆ ಕಾರಣಗಳೇನು; 


(ಉ) ರಾಜ್ಯದಲ್ಲಿರುವ ಸಕ್ಕರೆ ಕಾರ್ಬಾನೆಗಳಿಗೆ "ವಿದ್ಯುತ್‌ ದರ" ವನ್ನು ಏಕರೂಪದಲ್ಲಿ 
ನಿಗದಿಪಡಿಸಲಾಗಿದೆಯೇ ; ಅಥವಾ PA ಪ್ರಕಾರ ಸಕ್ಕರೆ ಕಾರ್ಬ್ಯಾನೆಗಳಿಗೆ ಪ್ರತ್ಯೇಕ ದರ 
ನಿಗದಿಪಡಿಸಲಾಗಿದೆಯೇ ; (ಸಂಪೂರ್ಣ ವಿವರ ನೀಡುವುದು) 


(ಊ) ರಾಜ್ಯದ ಎಲ್ಲಾ ಸಕ್ಕರೆ ಕಾರಾನೆಗಳೊಂದಿಗೆ PP್ಲಮಾಡಿಕೊಳ್ಳಲಾಗಿದೆಯೇ; 
ಇಲ್ಲವಾದಲ್ಲಿ, ಈಗಾಗಲೇ ಎಷ್ಟು ಸಕ್ಕರೆ ಕಾರ್ಬಾನೆಗಳೊಂದಿಗೆ PರAಮಾಡಿಕೊಳ್ಳಲಾಗಿದೆ; 
ಮತ್ತು ಸದರಿ ಸಕ್ಕರೆ ಕಾರ್ಬಾನೆಗಳಿಗೆ PPA ಪ್ರಕಾರ ಯಾವ-ಯಾವ ದರಗಳನ್ನು 
ನಿಗದಿಪಡಿಸಲಾಗಿದೆ ; ಹಾಗೂ ಇನ್ನೂ PPA ಮಾಡಿಕೊಳ್ಳದೇ ಇರುವ ಸಕ್ಕರೆ ಕಾರ್ಬಾನೆಗಳ 
ಸ೦ಖ್ಯೆ ಎಷ್ಟು ; (ಸಂಪೂರ್ಣ ವಿವರ ನೀಡುವುದು) 


(ಯ) PPA ಮಾಡಿಕೊಳ್ಳದೇ ಇರುವ ಸಕ್ಕರೆ ಕಾರ್ಯಾನೆಗಳು ಪೈಪೋಟಿ ದರದಲ್ಲಿ ಕಬ್ಬು ಬೆಳೆದ 
ರೈತನಿಗೆ "ಯೋಗ್ಯಬೆಪೆ" ನೀಡಲು ಸಾಧ್ಯವಾಗುತ್ತಿಲ್ಲವೆಂಬುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


(ಯೂ) ಇನ್ನುಳಿದ ಸಕ್ಕರೆ ಕಾರ್ಯಾನೆಗಳೊಂದಿಗೆ ಇಲ್ಲಿಯವರೆಗೂ PPAಮಾಡಿಕೊಳ್ಳದೇ ಇರಲು 
ಕಾರಣಗಳೇನು ; ಇನ್ನಾದರೂ ಸರ್ಕಾರ ಸದರಿ ಕಾರ್ಬಾನೆಗಳೊಂದಿಗೆ PPA ಮಾಡಿಕೊಳ್ಳಲು 


ಅಗತ್ಯ ಕುಮ ಕೈಗೊಳ್ಳುವುದೇ ; 


(ಎ) ಹಾಗಿದ್ದಲ್ಲಿ, ಯಾವ ಕಾಲಮಿತಿಯೊಳಗೆ ಉಳಿದ ಕಾರ್ಬ್ಯಾನೆಗಳೊಂದಿಗೆ PPA 
ಮಾಡಿಕೊಳ್ಳಲಾಗುವುದು? 


